ಕರ್ನಾಟಕ ವಿಧಾನ ಪರಿಷತ್ತು 


; [ಹಕ್ಕ ಗುರುತಾದ ಪ್ರ ಸರಪ್ಯೆ 


2490 


ಸದಸ್ಯರ ಹೆಸರು 


ಶೀ ಮಂಜುನಾಥ. ಭಂಡಾರಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 


ಉತ್ತರಿಸುವ ದಿನಾಂಕ 


23-03-2022. 


ಪತ್ತಕಸಾವ ಸಚವರು 


ಕೋಪೆಯೋಗಿ ಸಚಿವರು 


ಕಮ ಪಶ್ನೆ ಇಸತ್ತರ 

ಸಂಖ್ಯೆ 

ಅ) 1 ರಾಷ್ಟೀಯ `ಹೆದ್ದಾರಿ-66ರಲ್ಲಿ ರಾಷ್ಟ್ರೀಯ ಹೆದ್ದಾರಿ-66ರ ' ಹೆದ್ದಾರಿಯು `` ಗೋವಾ-ಕರ್ನಾಟಕ 
] ಚತುಷ್ಣಥ ರಸ್ತೆಯ ನಿರ್ಮಾಣಕ್ಕೆ | ಗಡಿಯಿಂದ ತಲಪಾಡಿ ಗಡಿ ಭಾಗದವರೆಗೆ ಇದ್ದು, ಭಾರತೀಯ 
| ಅಗತ್ಯಕ್ಕಿಂತ ಹೆಚ್ಚುವರಿಯಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇವರ ಸುಪರ್ದಿಯಲ್ಲಿರುತ್ತದೆ. ಸದರಿ 
ಭೂಸ್ಥಾಧೀನ ಮಾಡಿಕೊಂಡ | ಹೆದ್ದಾರಿಯ ಚತುಷ್ಪಥ ರಸ್ತೆಯ ನಿರ್ಮಾಣ ಕಾಮಗಾರಿಗೆ 


ಪ್ರಕರಣಗಳು ಯಾವುವು. 


Report ಮತ್ತು 


ಸಂಬಂಧಿಸಿದಂತೆ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರವರು 
ಈ ಕೆಳಕಂಡಂತೆ ವರದಿಯನ್ನು ಸಲ್ಲಿಸಿರುತ್ತಾರೆ. 

ಸದರಿ ಕಾಮಗಾರಿಯ ಅನುಮೋದಿತ tailed Project 
ಕರಾರು ಒಪ್ಪಂದದಲ್ಲಿನ ನಿಬಂಧನೆಗಳನ್ನಯ 
ಭೂಸ್ಥಾಧೀನವನ್ನು ಕೈಗೊಳ್ಳಲಾಗಿದೆ. ಮುಂದುವರೆದು, ಕೆಲವು ಭಾಗಗಳಲ್ಲಿ | 
ಇಳಿಜಾರು ಸ್ಥಿರತೆ ಮತ್ತು ಸುರಕ್ಷತೆಯನ್ನು ಹೊಂದಲು ಎತ್ತರಕ್ಕಿಂತ 
ಕತ್ತರಿಸುವಿಕೆ (ಟttಗ್ರ} ಮತ್ತು ತುಂಬುವಿಕೆ (Filling) ಅವಶ್ಯವಿದ್ದು ಈ 
ಭಾಗಗಳಲ್ಲಿ ಹೆಚ್ಚುವರಿಯಾಗಿ ಅರಣ್ಯ ಮತ್ತು ಇತರೆ ಭೂಮಿಯನ್ನು 
ಭೂಸ್ವಾಧೀನಪಡಿಸಿಕೊಳ್ಳಲಾಗಿದೆ. 


9 Te ಭೊಸ್ಹಾಧೀನದಲ್ಲಿ"" ಪಟ್ಟ್‌ 
ಜಮೀನಿನ 9೨0% ಭೂಸ್ವಾಧೀನ 
ಪಡೆದುಕೊಂದು ಬಾಕಿಯುಳಿದ 10% ಈ ಕುರಿತಂತೆ ಯಾವುದೇ ಪ್ರಕರಣಗಳು ಇರುವುದಿಲ್ಲ ಎಂದು 
ಜಮೀನು ಜಮೀನುದಾರರಿಗೆ | ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇವರು ವರದಿಸಿರುತ್ತಾರೆ. 
ನಿರುಪಯುಕ್ತವಾಗಿರುವುದು K - 


ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಇಂತಹ ಪ್ರಕರಣಗಳಲ್ಲಿ ಸಂಪೂರ್ಣ 
ಭೂಸ್ಸಾಧೀನಕ್ಕೆ ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು; 


ಇ) ಭೂಸ್ಸಾಧೀನವಾದರೂ' ಸಮೀಪೆ ರಸ್ತೆ 
ನಿರ್ಮಾಣ ಮಾಡದ ಕಾಮಗಾರಿಗಳು 
ಯಾವುವು (ಕಮೀ ವಹಿ ಮಾಹಿತಿ 


ನೀಡುವುದು) 


ಸದರ ಇವಸ್‌ಕಡ್‌ ಇರರ ಒಪ್ಪಂದದಂತೆ "ಹೆದ್ದಾರಿ 
ಅಗಲೀಕರಣ, ಸರ್ವಿಸ್‌ ರಸ್ತೆ ನಿರ್ಮಾಣ, ಚರಂಡಿ ನಿರ್ಮಾಣ ಮತ್ತು 
ಇತರೆ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ. 

ಮುಂದುವರೆದು, ರಾಜ್ಯ ಸರ್ಕಾರದ , ವಿನಂತಿಯನ್ನು ಆಧರಿಸಿ 
ಮತ್ತು ಸದರಿ ಹೆದ್ದಾರಿಯ ಉದ್ದಕ್ಕೂ ಅಸ್ತಿತ್ವದಲ್ಲಿರುವ ವಸತಿ/ 
ಅಭಿವೃದ್ಧಿಯನ್ನು ಪರಿಗಣಿಸಿ ಈ ಕೆಳಕಂಡ ಭಾಗಗಳಲ್ಲಿ ಪ್ರಸ್ತಾಪಿತ ROW 
ಯನ್ನು ಕಡಿತಗೊಳಿಸಲಾಗಿದೆ. 
Ib) ಅವರ್ಸ (ಕಿಮೀ 128.600. ಯಿಂದ 130.00=1.4 ಕಿಮೀ) 
2) ಹೈದಿಪರ್‌ (ಕಿಮೀ 183.700 ಯಿಂದ 185.750=2.05 ಕಿಮೀ) 
3) ಕರ್ಕಿ (ಕಿಮೀ 187.800 ಯಿಂದ 189.380=1.50 ಕಿಮೀ) 
4) ಹೊನ್ನವರ (ಕಿಮೀ 192.650 ಯಿಂದ 193.600=0.95 ಕಿಮೀ) 
5) ಶಿರಾಳಿ (ಕಿಮೀ 224.730 ಯಿಂದ 225.800=1.070 ಕಿಮೀ) 
6) ಭಟ್ಕಳ್‌(ಕಿಮೀ 227.540 ಯಿಂದ 230.647=3.107 ಕಿಮೀ) 


78) k ಬ್ರಹ್ಮಾವರದ ಆಕಾಶವಾಣಿ ಬಳಿ "ಸದರಿ ಹೆದ್ದಾರಿಯ ಬ್ರಹ್ಮಾವರ ಹಾಗೂ" ಆಕಾಶವಾಣಿ ಭಾಗದಲ್ಲಿ 
| ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣವು | ಕಾಮಗಾರಿಯನ್ನು ಕರಾರು ಒಪ್ಪಂದಂತೆ ಕೈಗೊಳ್ಳಲಾಗಿದೆ. ಮುಂದುವರೆದು 
ಅವೈಜ್ಞಾನಿಕವಾಗಿರುವುದು ಸರ್ಕಾರದ | ವಾಹನ 'ಸವಾರರ ಸ ಮುರಕ್ಷತೆಗಾಗಿ ಸುರಕ್ಷತಾ ಕ್ರಮಗಳಾದ ಸೈನ್‌ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ | ಬೋರ್ಡ್‌, ರೋಡ್‌ ಮಾರ್ಕಿ೦ಗ್‌ ಲೈಟ್ಸ್‌ ಸ್ಪಹ್‌' ಹಾಗೂ ಇತರೆ 


ಸಕಾನರ ಕೈಗೊಂಡಿರುವ | ಸುರಕ್ಷತಾ ಕ್ರಮಗಳನ್ನು ಈ ಭಾಗದಲ್ಲಿ ಕೈಗೊಳ್ಳಲಾಗಿದೆ ಎಂದು 
ಕ್ರಮಗಳೇನು? . | ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇವರು ವರದಿಸಿರುತ್ತಾರೆ. 
1 ಅ ಜೆ | 


ನ 


ಕಡತ ಸಂಖ್ಯೆ ಲೋಇ 120 ಸಿಎನ್‌ಹೆಚ್‌ 2022 (ಇ) 


. I ? 
(ಸಿ.ಸಿ. ಪಾಟೀಲ) 
ಲೋಕೋಪಯೋಗಿ ಸಚಿವರು 


